ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಪೋಡಿ ಹಾಗೂ ಗೋಮಾಳ ಕುರಿತು 


ಶ್ರೀಎಂ.ಸಿ.ವೇಣುಗೋಪಾಲ್‌(ವಿಧಾನಸಭೆಯಿಂದ ಚುನಾಯಿತರಾದವರು):- 
1187 (1321) ಮಾನ್ಯ ಕಂದಾಯ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ಜಮೀನುಗಳ ಸರ್ವೆ ಮಾಡಿ ರೈತರಿಗೆ ಪೋಡಿಮುಕ ಗ್ರಾಮ ಎಂದು ಕೆಲವು ಹಳ್ಳಿಗಳನ್ನು 
ಘೋಷಣೆ ಮಾಡಲಾಗಿದ್ದು, ಅವುಗಳಲ್ಲಿ ಕೆಲವು ಜಮೀನುಗಳು ಪೋಡಿಯಾಗದೇ ಉಳಿದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ತೆಗೆದುಕೊಂಡಿರುವ ಕ್ರಮಗಳೇನು; 
(ಇ) ರಾಜ್ಯದಲ್ಲಿ ಎಷ್ಟು ಗೋಮಾಳ ಜಾಗಗಳಿವೆ; 


(ಈ) ಒತ್ತುವರಿಯಾಗಿರುವ ಗೋಮಾಳಗಳೆಷ್ಟು ; (ವಿವರಗಳನ್ನು ನೀಡುವುದು) 


(ಉ) ಸರ್ಕಾರದಲ್ಲಿ ಉಳಿದಿರುವ ಗೋಮಾಳಗಳೆಷ್ಟು ? (ಮಾಹಿತಿ ನೀಡುವುದು) 


